[3 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಬ್ರಶ್ನಿ ಸಂಖ್ಯ 


ಸದಸ್ಯರ ಹೆಸರು 


2231 | 
ಶ್ರೀ ಜಿ. ರಘು ಆಚಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸುವ ದಿನಾಂಕ 26-03-2021. 
ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕ್ರಸಂ" ಪ್‌ ತ್ತರ i 
(ಅ) 1 ಚಿತ್ರದುರ್ಗ ಹಾಗೊ ಚಿತ್ರದುರ್ಗಹಾಗೊ "ದಾವಣಗೆರೆ ಜಿಲ್ಲೆಗಳಲ್ಲಿ `ಸ್ಪಂತ ಕಟ್ಟಡ ಇಲ್ಲದ `ಗಾಮ 
ದಾವಣಗೆರೆ ಜಿಲ್ಲೆಗಳಲ್ಲಿ ಸ್ವಂತ | ಪಂಚಾಯಿತಿಗಳ ಸಂಖ್ಯೆ: 11 oo 
ಕಟ್ಟಡ ಇಲ್ಲದ ಗ್ರಾಮ 
ಪರಿಚಾಯಿತಿಗಳ ಸಂಖ | ತಾಲ್ಲೂಕುವಾರು ವಿವರ ಈ ಕೆಳಕಂಡಂತಿದೆ. 
% 
ಬನು: (ನಲ್ಲೂಕುವಾದು | T ತ ಇಷ್ಟಡನ್ನಾದ 
ಮಾಹಿತಿ ಒದಗಿಸುವುದು) 
ತಾಲ್ಲೂಕಿನ ಗ್ರಾಮ 
ಕಸಂ|.ಜಿಲ್ಲೆ ¥ 
ಹೆಸರು ಪಂಚಾಯತಿಗಳ 
ಸಂಖ್ಯೆ 
0 ಚಿತ್ರದುರ್ಗ | ಚಿತ್ರದುರ್ಗ 2 
02 ಹಿರಿಯೂರು 2 
03 ಹೊಳಲ್ಪರೆ 4 | 
04 "ದಾವಣಗೆರೆ ಚನ್ನಗಿರಿ 1 
05 ಹರಿಹರ 1 — 
08 ಹೊನ್ನಾಳಿ I 
; ಒಟ್ಟು Il 
BR ಜು 


(ಅ) 


ಕ್‌ ಗ್ರಮ ಪಾಷಾಹತಗ | ಹನಸದಾಗಿ ರಡನೆಯಾನ ಸಾಮ ಪಪಾತ ಇಫ್‌ ಕಾ 


ಸ್ವಂತ ಕಟ್ಟಡ ನಿರ್ಮಾಣ 
ಮಾಡಿಕೊಡಲು 
ಗ್ರಾಮೀಣಾಭಿವೃದ್ಧಿ ಇಲಾಖೆ 


ಕೈಗೊಂಡಿರುವ ಕ್ರಮಗಳೇನು? 
(ಮಾಹಿತಿ ಒದಗಿಸುವುದು) 


ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ' ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದ್ದು |. 
ಈ ಪೈಕಿ ಸರ್ಕಾರದ ಅನುದಾನ ರೂ.20.00 ಲಕ್ಷ, ಮಹಾತ್ಮ ಗಾಂಧಿ 
ರಾಷ್ಟ್ರೀಯ ಉದ್ಯೋಗ: ಖಾತರಿ ಯೋಜನೆಯಲ್ಲಿ ಕೈಗೊಳ್ಳುವ ರಾಜೀವ ಗಾಂಧಿ 
ಸೇವಾ ಕೇಂದ್ರ ನಿರ್ಮಾಣ ಮಾಡಲು ಮೀಸಲಿಟ್ಟಿರುವ ಅನುದಾನ ರೂ.16.25 
ಲಕ್ಷ ಹಾಗೂ 1415ನೇ ಹಣಕಾಸು ಯೋಜನೆ ಅಥವಾ ಗ್ರಾಮ 
ಪಂಚಾಯತಿಗಳ ಇನ್ನಿತರೆ ಅನುದಾನದಡಿ ಉಳಿಕೆಯಾಗಿರುವ ರೂ.3.75 
ಲಕ್ಷಗಳನ್ನು ಬಳಸಿಕೊಳ್ಳಲು ನಿರ್ಧರಿಸಲಾಗಿರುತ್ತದೆ. 


ಹೊಸದಾಗಿ ಸೃಜನೆಯಾಗಿರುವ ಗ್ರಾಮ ಪಂಚಾಯತಿಗಳಿಗೆ ತಲಾ: ರೂ.10.00 
ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 


4 ೫ 


ಇವನ್‌ ಸರವು 
ಗ್ರಾಮೀಣಾಭಿವೃದ್ಧಿ 'ಮತ್ತು ಪಂ.ರಾಜ್‌ ಸಚಿವರು. 


ಟಿ 


